ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 


| ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 444 g 
ಉತ್ತರಿಸಬೇಕಾದ ದಿನಾಂಕ 15.09.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ಧಿ ಸಚಿವರು 


ಕ್ರ. ಸಂ. 


ಪ್ರಶ್ನೆ 


ಉತ್ತರ 


(ಅ) 


ಜಿಲ್ಲೆಯಲ್ಲಿರುವ ಅಲೆಮಾರಿ/ ಅರೆ 


"| ಅಲೆಮಾರಿ ಜನಾಂಗದ ಅನೇಕ 


ಕುಟಿಂಬಕ್ಯ ವಸತಿ 
ಇಲ್ಲದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಸಮುದಾಯಕ್ಕೆ 
ಸೇರಿದ ಎಷ್ಟು ಕುಟುಂಬಗಳು 
ವಸತಿ ರಹಿತರಿದ್ದಾರೆ; (ವಿವರ 


ನೀಡುವುದು) 


ಅಲೆಮಾರಿ /ಅರೆ ಅಲೆಮಾರಿ ಜನಾಂಗದ ವಸತಿ 
ರಹಿತರಿಗೆ ಪ್ರತ್ಯೇಕವಾಗೆ ಸಮಿಕ್ಷೆ ಕೈಗೊಂಡಿರುವುದಿಲ್ಲ. 
ಆದರೆ ಒಟ್ಟಾರೆ ವಸತಿ ರಹಿತರ ಸಮೀಕ್ಷ್‌ 
ಮಾಡಲಾಗಿದ್ದು, ಸದರಿ ಸಮೀಕ್ಷೆಯ ಪ್ರಕಾರ ಬೀದರ್‌ 
ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 89232 ವಸತಿ 
ರಹಿತರು ಹಾಗೂ ನಗರ ಪ್ರದೇಶಗಳಲ್ಲಿ 46504 ವಸತಿ 
ರಹಿತರ ಸಮೀಕ್ಷೆ ಮಾಡಲಾಗಿದ್ದು ಈ ಒಟ್ಟು 
ಸಮೀಕ್ಷೆಯಲ್ಲಿ ಅಲೆಮಾರಿ/ಅರೆ ಅಲೆಮಾರಿ ವರ್ಗದ 
ವಸತಿ ರಹಿತರು ಸಹ ಸೇಪರ್ಡೆಗೊಂಡಿತಾರೆ. 


(ಆ) 


ಹಾಗಿದ್ದಲ್ಲಿ, ಈ ಜನಾಂಗಕ್ಕೆ 
ವಸತಿ ನಿರ್ಮಾಣ ಮಾಡಿ 
ಕೊಡುವ ಯೋಜನೆ ಏನಾದರೂ 
ಸರ್ಕಾರದ ಮುಂದಿದೆಯೇ ; 
ಇದ್ದಲ್ಲಿ, ಯಾವಾಗ 
ಮಾಡಲಾಗುವುದು ; 
ಇಲ್ಲದಿದ್ದಲ್ಲಿ 


(ce 


ಕಾರಣಗಳೇಮ ? 


ಇದಕ್ಕೆ 


ಅಲೆಮಾರಿ /ಅರೆ ಅಲೆಮಾರಿ ಜನಾಂಗದವರನ್ನು 
ಒಳಗಗೊಂಡಂತೆ 14 ವಿಶೇಷ ವರ್ಗದ ವಸತಿ ರಹಿತರಿಗೆ 
ದೇವರಾಜ್‌ ಅರಸು ವಸತಿ ಯೋಜನೆಯಡಿ ವಸತಿ 
ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. 


2020-2021 ನೇ ಸಾಲಿನಲ್ಲಿ ಅಲೆಮಾರಿ/ಅರೆ 
ಅಲೆಮಾರಿ ವಸತಿ ರಹಿತರಿಗೆ ಸರ್ಕಾರವು ಆದೇಶ 
ಸಂಖ್ಯೆ :ವೇಇ 132 ಹೆಚ್‌ಎಹೆಚ್‌ '- 2020, 
ದಿಪಾಂಕ:20.11.2020 ರಲ್ಲಿ, ಬೀದರ್‌ ಜಿಲ್ಲೆಯ, ಬಸವ 
ಕಲ್ಯಾಣ ವಿಧಾನಸಭಾ ಕ್ಲೇತ್ರಕ್ಸೆ 2500 ಮನೆಗಳನ್ನು 


ಮಂಜೂರು ಮಾಡಲಾಗಿದ್ದು, ಫಲಾನುಭವಿಗಳ 
ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. ಇನ್ನುಳಿದ ವಸತಿ | 
ರಹಿತರಿಗೆ ಆಯಜ್ಯಯದಲ್ಲಿ ಒಸಗಿಸಲಾಗುವ 


ಅನುದಾನಕ್ಕೆ ಅನುಗುಣವಾಗಿ ಹಂತ ಹಂತವಾಗಿ ವಸತಿ 


ಸೌಕರ್ಯ ಕಲ್ಪಿಸಲಾಗುವುದು. 


ಸ೦ಖ್ಯೆ :ವಇ 269 ಹೆಚ್‌ಎಎಂ 2021 


Us 


ಸೋಮಣ್ಣ) 
ವಸತಿ: ಗ ನ 
ಅಭಿವೃದ್ದಿ ಸಚಿವರು 


